ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಕಾಮಗಾರಿಯಲ್ಲಿ ಅವ್ಯವಹಾರ ಕುರಿತು 
ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಮಣ(ಸ್ಮಳೀಯ ಸಂಸ್ಥೆಗಳ ಕ್ಲೇತು - 


492 (521) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ಕಾರವಾರ ಜಿಲ್ಲೆಯ ವಿವಿಧ ತಾಲ್ಲೂಕುಗಳಲ್ಲಿ ಕೆ.ಆರ್‌.ಐ.ಡಿ.ಎಲ್‌ ವತಿಯಿಂದ ಅನೇಕ ಕಾಮಗಾರಿಗಳು 
ನಡೆಯುತ್ತಿದ್ದು, ಕಳೆದ 2 ವರ್ಷದಿಂದ ಕಳಪೆ ಕಾಮಗಾರಿ ಕೆಲಸವಾಗಿದ್ದು, ಇದಕ್ಕೆ ಯಾರು ಹೊಣೆ; 


(ಆ) ಕಾರವಾರ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಜೂರಾಗಿರುವ ಅನುದಾನ 
ಎಷ್ಟು; (ಕಾಮಗಾರಿ ಮಾಡಿರುವ ಗುತ್ತಿಗೆದಾರರ ಹೆಸರು ಹಾಗೂ ಅವರ ಸಂಪೂರ್ಣ ವಿವರದೊಂದಿಗೆ ವರದಿ 
ನೀಡುವುದು ಹಾಗೂ ಕಾಮಗಾರಿ ಮಾಡಿರುವ ಸ್ಥಳ, ಅಂದಾಜು ಪತ್ರದ ಪ್ರತಿ, ಎಮ್‌.ಬಿ.ಪ್ರತಿ, ಕಾಮಗಾರಿ ನಡೆದ 
ಸ್ಥಳದ ಪೋಟೊ ಪ್ರತಿ ನೀಡುವುದು) 


(ಇ) ಕೆ.ಆರ್‌.ಐ.ಡಿ.ಎಲ್‌ ವತಿಯಿಂದ ಜಿಲ್ಲೆಯಲ್ಲಿ ಬಹಳಷ್ಟು ಕಾಮಗಾರಿಗಳು ಮಾಡಲು ಸಾಕಷ್ಟು ಅನುದಾನ 
ಬಂದಿದ್ದು, ಎಲ್ಲಾ ಕಡೆಯಲ್ಲೂ ಕಳಪೆ ಕಾಮಗಾರಿ ಮಾಡಿದ್ದು, ಸಂಬಂಧಿಸಿದ ಅಧಿಕಾರಿ/ಗುತ್ತಿಗೆದಾರರ ಮೇಲೆ 
ತನಿಖೆ ಮಾಡಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವುದೇ? (ವಿವರ ನೀಡುವುದು) 


